ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಲು 
ವಿಶೇಷ ರೆವಿನ್ಯೂ ನ್ಯಾಯಾಲಯಗಳನ್ನು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 31 
ಸದಸ್ಯರ ಹೆಸರು - ಶ್ರೀ ಹೆಚ್‌.ಎಂ.ರಮೇಶಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು ' 
ಉತ್ತರಿಸುವ ದಿನಾಂಕ 03.02.2021 
[ಕ್ರಸ ಪುಶ್ತೆ ಉತ್ತರ 
ಅ ರಾಜ್ಯದ ಅನೇಕ ಜಿಲ್ಲಾಧಿಕಾರಿಗಳ | ಸರ್ಕಾರದ ಸುತ್ರೋಲೆ ಸಂಖ್ಯ:ಕ೦ಇ 21 

ಕಛೇರಿಯ ಅಸಂಖ್ಯಾತ ಕಂದಾಯ | ಎಲ್‌ಜಿಪಿ 2016, ದಿನಾ೦ಕ:20.08.2016ರಲ್ಲಿ 

ಅಫೀಲು ಪುಕರಣಗಳಿದ್ದರೂ | ಪ್ರತಿ ವಾರ ಕನಿಷ್ಟ 2 - 3 ಬಾರಿ 

ಜಿಲ್ಲಾಧಿಕಾರಿಗಳು ನಿಗಧಿತ ಸಮಯದಲ್ಲಿ | ನಿಯತಕಾಲಿಕವಾಗಿ ವಿಚಾರಣೆಗಳನ್ನು. 

ಮುತುವರ್ಜಿ ವಹಿಸಿ ಇತ್ಯರ್ಥ | ನಿಗಧಿಪಡಿಸಿ ತ್ವರಿತಗತಿಯಲ್ಲಿ ಇತ್ಯರ್ಥ 

ಪಡಿಸದಿರುವದು ಸರ್ಕಾರದ ಗಮನಕ್ಕೆ | ಮಾಡಲು ಹಾಗೂ ತೀರ್ಪಿಗಾಗಿ 

ಬಂದಿದೆಯೆ; ಬಂದಿದ್ದರೆ, ಅದನ್ನು | ಕಾಯ್ಕಿರಿಸಿದ ಪ್ರಕರಣಗಳಲ್ಲಿ ಯಾವುದೇ 

ನಿಭಾಯಿಸುವ ಎವಿಟ್ಟಿನಲ್ಲಿ ಸರ್ಕಾರ [ವಿಳಂಬವಿಲ್ಲದೆ ಆದೇಶಗಳನ್ನು ಘೋಷಣೆ 

ತೆಗೆದುಕೊಂಡ ಕ್ರಮಗಳೇನು; ಮಾಡುವುದಕ್ಕೆ, ಕ್ರಮ ಕೈಗೊಳ್ಳಲು 
ಸೂಚನೆಗಳನ್ನು ನೀಡಲಾಗಿರುತ್ತದೆ. 
ಸರ್ಕಾರದ ಸುತ್ತೋಲೆ ಸಂಖ್ಯೆ:ಕ೦ಇ 11 
ಟಿಆರ್‌ಎಂ 2019, 
ದಿನಾಂಕ:211.01.2019ರಲ್ಲಿ 
ಜಾರಿಗೊಳಿಸಿರುವ ಕಂಬಾಯ 
ವ್ಯಾಯಾಲಯ ಪ್ರಕರಣ ನಿರ್ವಹಣಾ 
ವ್ಯವಸ್ಥೆRevenue Court Case Monitoring 
System (RCCMS) ತಂತ್ರಾಂಶದ ಮೂಲಕ 
ಪ್ರಕರಣಗಳನ್ನು ತೀವ್ರಗತಿಯಲ್ಲಿ 
ವಿಲೇವಾರಿ ಮಾಡಲು 
ಕ್ರಮವಹಿಸಲಾಗುತ್ತಿದ್ದು, ಸಾರ್ವಜನಿಕರು 
ವಿಚಾರಣಾ ದಿನಾಂಕ, ಪ್ರಕರಣ ಹಂತದ 
ಮಾಹಿತಿ ಮತ್ತು ಆದೇಶದ ಪ್ರತಿಗಳನ್ನು 
ಆನ್‌ಲೈನ್‌ನಲ್ಲಿ ಪಡೆಯಲು ಅವಕಾಶ 
ಕಲ್ಪಿಸಲಾಗಿದೆ. | 

ಕಂದಾಯ ನ್ಯಾಯಾಲಯಗಳಲ್ಲಿನ | ಕಂದಾಯ ನ್ಯಾಯಾಲಯಗಳಲ್ಲಿನ 


ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಲು 
ವಿಶೇಷ ರೆವಿನ್ಯೂ ನ್ಯಾಯಾಲಯಗಳನ್ನು 


ಸ್ಥಾಪಿಸುವ ಉದ್ದೇಶ ಸರ್ಕಾರಕೆ, ಇದೆಯೆ | ಸ್ಥಾಪಿಸುವ ಉದ್ದೇಶವಿರುವುದಿಲ್ಲ. 

ಇದ್ದರೆ, ಎಷ್ಟು ದಿನಗಳ್ಗಗೆ 

ರಚಿಸಲಾಗುವುದು? 

ಸಂಖ್ಯೆೇಆರ್‌ಡಿ/37/ಟಿಆರ್‌ಎ೦/2021 
| ಲನ 
"ರ ದ 
(ಆರ್‌. ಆಶೋಕ) 

ಕಂದಾಯ ಸಚಿವರು 


ಕರ್ನಾಟಿಕ ಸರ್ಕಾರ 


